ವಿಶೇಷಚೇತನ ಮಕ್ಕಳಿಗೆ ಆಟದ ಸಮಾನ ಅವಕಾಶ 


ಖುಷ್ಟೂ ಸಿಂಗ್‌ 


ನಮ್ಮ (ಬುಷ್ಣೂ ವಿಶೇಷ ಶಾಲೆಯ") ಹತ್ತು ವರ್ಷದ ಹುಡುಗ 
ಹರೀಶ್‌ ನಮ್ಮ ಕಡೆಗೆ ನಡೆದು ಬಂದ. ಸೂಪರ್‌ಮ್ಯಾನ್‌ ಚಿತ್ರವಿರುವ 
ಮುಖವಾಡ ಧರಿಸಿದ್ದರಿಂದ ಆತ ನಮ್ಮ ಗಮನವನ್ನು ಸೆಳೆದ. 
ಮೆದುಳುವಾತ ಮತ್ತು ಬೌದ್ದಿಕ ಅಂಗವಿಕಲತೆಯನ್ನು ಹೊಂದಿರುವ 
ಹರೀಶ್‌ಗೆ ಉಳದೆಲ್ಲ ಮಕ್ಷಳಂತೆ ಆಟವಾಡುವ, ಕುಣಿದಾಡುವ 
ಮತ್ತು ಎಲ್ಲರಂತೆ ಮಾತನಾಡುವ ಆಸೆ, ಹುಮ್ಮಸ್ತು ಇತ್ತು. 


ಆತ ತನ್ನ ಸರದಿ ಬರುವ ತನಕವೂ ತಾಳ್ಕೆಬುಂದ ಕಾಯುತ್ತಾನೆ. 
ಒಂದು ನಿಗದಿತ ಸ್ಥಳದಲ್ಲ ನಿಂತುಕೊಂಡೇ ಆತ ತನ್ನೆಲ್ಲ 
ಸ್ನೇಹಿತರನ್ನೂ ಹುರಿದುಂಜಸುತ್ತಾನೆ. ಫಟಾಫಟ್‌ ಗೆಲುವು, ಚಪ್ಪಾಳೆ 
ಮತ್ತು ಶ್ಲಾಘಫನೆಂಯ ಮಾತುಗಳು ಆತನನ್ನು ಇನ್ನಷ್ಟು 
ಉತ್ತೇಜತನನ್ನಾಗಿ ಮಾಡುತ್ತದೆ. ಹಿಡಿದ ಪಟ್ಟು ಬಡಬಾರದು ಎ೦ಬ 
ಛಲ ಮೂಡುತ್ತದೆ. ಸಾಮಾನ್ಯವಾಗಿ ಶಾಂತಚಿತ್ತದಿಂದ ಇರುವ ಈ 
ಹುಡುಗನಿಗೆ ಸೀಮಿತ ಸಾಮಾಜಕ ಒಡನಾಟ. ಆತನಿಗೆ ಕೈ ಹಡಿದು 
ನಡೆಸಲು ಜನರ ಅಗತ್ಯವಿತ್ತು. ಇಂದು ಆತ ಇಂತಹ ಗುಂಪು 
ಚಟುವಟಕೆಯಲ್ಲ ಅತ್ಯಂತ ವಿಶ್ವಾಸದಿಂದ ಭಾಗವಹಿಸುವುದು 
ಮಾತ್ರವಲ್ಲದೆ ತನ್ನ ಸಹಪಾಠಿಗಳಗೆ ಸೂಚನೆಗಳನ್ನು ನೀಡು ಎಂದು 
ಹೇಳದರೂ ಅದನ್ನು ಯಾವುದೇ ಅಳುಕಿಲ್ಲದೇ ಮಾಡುತ್ತಾನೆ. 


ಒಳಗೊಳ್ಳುವ (ಸಮನ್ನಯ) ಆಟದ ಸಿದ್ದಾಂತ 


ಇಂತಹ ಬೌದ್ದಿಕ ಅಸಾಮರ್ಥ್ಯವಿರುವ ಮಕ್ಷಳು ಬಹುತೇಕ 
ಸಂದರ್ಭಗಳಲ್ಲಿ ಆಟ-ಕೂಟಗಳನ್ನೆಲ್ಲ ಬಟ್ಟುಬಡುತ್ತಾರೆ. ಕಳೆದ 
ಅನೇಕ ವರ್ಷಗಳ ವ್ಯಕ್ತಿಗತ ಅನುಭವ ಮತ್ತು ಅವಲೋಕನ ಹಾಗೂ 
ಮಕ್ಕಳೊಂದಿಗೆ ಆಟದ ಮೈೈದಾನದಲ್ಲ ಕಳೆದ ಸಮಯದ 
ಹಿನ್ನೆಲೆಯಲ್ಲ ಈ ಮಾತನ್ನು ಹೇಳುತ್ತಿದ್ದೇನೆ. ಇಂತಹ 
ಚಟುವಟಕೆಗಳಲ್ಲ ಈ ಮಕ್ಷಳು ಭಾಗವಹಿಸದೇ ಇರಲು ಮುಖ್ಯ 
ಕಾರಣಗಳೆಂದರೆ ಪರಿಸರದ ನಿರ್ಬಂಧಗಳು ಅಥವಾ ನಡವಳಆಕೆಯ 
ನಿರ್ಬಂಧಗಳು. ಈ ಮಕ್ಷಳಗೆ ಬೇಕಾದ ಸೂಕ್ಷವಾದ ರ್ಯಾಂಪ್‌ಗಳು 
ಇಲ್ಲದೇ ಇರುವುದು ಮತ್ತು ಅವರನ್ನು ಹೇಗೆ ಆಟದಲ್ಲಿ. 
ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳಬೇಕು ಎನ್ನುವ ಬಗ್ಗೆ ಜನರಲ್ಲ 
ಸಾಕಷ್ಟು ಅರಿವು ಇಲ್ಲದೇ ಇರುವುದು ಇದಕ್ಕೆಲ್ಲ ಕಾರಣ. ಬೌದ್ಧಿಕ 
ದೌರ್ಬಲ್ಯವನ್ನು ಹೊಂದಿರುವ ಮಕ್ಷಳು ಒಮ್ಮೆಗೇ ಆಟದಲ್ಲಿ 
ತೊಡಗಿಕೊಳ್ಳುವುದಿಲ್ಲ ಅಥವಾ ನಿಧಾನವಾಗಿ ಆಟವಾಡಬಹುದು 
ಅಥವಾ ತಮಗೆ ತಾವೇ ಗಾಯ ಮಾಡಿಕೊಳ್ಳಬಹುದು. 


ಒಂದು ಅಂದಾಜನ ಪ್ರಕಾರ ಭಾರತದಲ್ಲ ಒಂದಲ್ಲ ಒಂದು 
ಅಸಾಮರ್ಥ್ಯವಿರುವ ಮಕ್ಕಳ (19೨ ವರ್ಷ ವಯಸ್ಸಿನ ಒಳಗಿನವರು) 
ಸಂಖ್ಯೆ 80 ಲಕ್ಷ. ಇವರಲ್ಲ ಬೌದ್ದಿಕ ಅಸಾಮರ್ಥ್ಯವಿರುವ ಐದರಲ್ಲ 
ಕೇವಲ ಒಬ್ಬರು ಮಾತ್ರ ಕ್ರೀಡೆಗಳಲ್ಲ ಭಾಗಿಯಾಗುತ್ತಾರೆ. 
ಅಂಗವಿಕಲತೆಯನ್ನು ಹೊಂದಿರುವ ಮಕ್ಕಳಗೆ ಸೂಕ್ತ ಅವಕಾಶಗಳು 
ಸಿಗದೇ ಇರುವ ಕಾರಣ ಅವರು ಸಾಮಾಜಕವಾಗಿ ಪ್ರತ್ಯೇಕ- 
ಗೊಂಡಿದ್ದಾರೆ ಮತ್ತು ಇದು ಅವರ ಆತ್ಮವಿಶ್ವಾಸ ಕೊರತೆಗೆ ಇನ್ನಷ್ಟು 
ಕಾರಣವಾಗಿದೆ ಎಂದು ಶೇ.7೦ಕ್ಕೂ ಹೆಚ್ಚು ಮಂದಿ ಪಾಲಕರು ಮತ್ತು 


ಶಾಲೆಗಳು ವರದಿ ಮಾಡಿವೆ. ನಮ್ಮ ಆರಂಭಕ ಸಂಶೋಧನೆಯ 
ಭಾಗವಾಗಿ ನಾವು ಅನೇಕ ವಿಶೇಷ ಮತ್ತು ಸಹಭಾಗಿತ್ವದ ಶಾಲೆಗಳಗೆ 
ಭೇಟ ನೀಡಿದ್ದೇವೆ. ಅಲ್ಲ ಈ ಪರಿಸ್ಥಿತಿಗಳನ್ನು ಗಮಸಿಸಿದ್ದೇವೆ: 


* ಅನೇಕ ವಿಶೇಷ ಶಾಲೆಗಳಲ್ಲ ಆಟದ ಅವಧಿಯೇ ಇಲ್ಲ ಅಥವಾ 
ಕ್ರೀಡಾ ಶಿಕ್ಷಕರಿಲ್ಲ. 


° ಕ್ರೀಡೆಗೆ ಶಿಕ್ಷಕರನ್ನು ಹೊಂದಿರುವ ಶಾಲೆಗಳು ವಿಶೇಷಚೇತನ 
ಮಕ್ಷಳನ್ನು ಆಟಗಳಲ್ತ ತೊಡಗಿಸಿಕೊಳ್ಳುವುದಿಲ್ಲ. 
ಸಾಮಾನ್ಯವಾಗಿ ಅವರಿಗೆ ಕುಅತು ಆಟವನ್ನು ನೋಡುವಂತೆ 
ತಿಆಸಲಾಗುತ್ತದೆ. 


* ಬಹುತೇಕ ಶಿಕ್ಷಕರು ತೀರಾ ಸಾಮಾನ್ಯವೆನಿಸುವ 'ಬಾಲ್‌ 
ಕ್ಯಾಚ್‌ ಹಿಡಿಯುವ' ಆಟವನ್ನು ಆಡಿಸುತ್ತಾರೆ. ಇದು ಕೆಲ 
ಹೊತ್ತಿನಲ್ಲೇ ಬೇಸರ ಹುಣ್ಟಸುತ್ತದೆ. ಮಕ್ಕಳ ಅಗತ್ಯಗಳಗೆ ತಕ್ಕಂತೆ 
ಚಟುವಟಕೆಗಳು ಮತ್ತು ಆಟಗಳನ್ನು ರೂಪಿಸುವಲ್ಪ ಶಿಕ್ಷಕರಿಗೆ 
ಕೌಶಲ್ಯತೆ ಮತ್ತು ಜ್ಞಾನದ ಕೊರತೆ ಇರುವುದನ್ನು ನಾವು 
ಗಮಸಿಸಿದ್ದೇವೆ. 


ಕ್ರೀಡೆ ಮತ್ತು ಆಟದಿಂದ ಎಲ್ಲರಿಗೂ ಸಮಾನವಾಗಿ ಪ್ರಯೋಜನ- 
ವಾಗಲದೆ ಎಂಬ ಒಂದೇ ಒಂದು ನಂಬಕೆಯಿಂದ ಉಮೋಯಾ 
ಸ್ಪೋರ್ಟ್ಸ್‌" ಯೋಚನೆ ಹುಟ್ಟಕೊಂಡಿದೆ. ನಮ್ಮ ಮಕ್ಕಳಲ್ಲ ಇರುವ 
ನ್ಯೂನತೆಗಳನ್ನೇ ಅವಕಾಶಗಳಾಗಿ ಪರಿಗಣಿಸುತ್ತೇವೆ ಮತ್ತು 
ಆಟವಾಡಲು ಇರುವ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೇವೆ. 
ಇದು ಕೇವಲ ದೈಹಿಕ ವಿಷಯದಲ್ಲ ಮಾತ್ರವಲ್ಲ. ಶಿಕ್ಷಣ ಮತ್ತು 
ಭಾಷೆಯ ವಿಚಾರದಲ್ಪ್ಲಯೂ ಹೌದು. ಇದಕಾಗಿ ಹೆಚ್ಚು ಎಲ್ಲ 
ಮಕ್ನಳನ್ನು ಒಳಗೊಳ್ಳುವ ಆಟವಾಡುವಂತೆ ಮಾಡುವ 
ಚಟುವಟಕೆಗಳನ್ನು ಅಳವಡಿಸಿಕೊಂಡಿದ್ದೇವೆ. 


ಉಮೋಯಾ ಸ್ತೋರ್ಟ್‌ ನಾವು ಅಂಗವಿಕಲತೆ ಇರುವ ಮಕ್ಕಳು 
ಎದುರಿಸುವ ಮೂರು ನಿರ್ದಿಷ್ಟ ಸವಾಲುಗಳನ್ನು ಗುರುತಿಸಿದ್ದೇವೆ. 
ನಾವಿದನ್ನು 'ಸಮನ್ವಯ ಶಿಕ್ಷಣದ ಚಕ್ಕಟ್ಟು' ಎಂದು ಪರಿಗಣಿಸುತ್ತೇವೆ: 


* ವಿಶೇಷಚೇತನ ಮಕ್ಕಳ ಅಸಮರ್ಥತೆ ಮತ್ತು ಅಗತ್ಯಗಳಗೆ 
ತಕ್ಷಂತೆ ಅವರ ಸಮಗ್ರ ಅಭವೃದ್ಧಿಗೆ ಮತ್ತು ಕೌಶಲಾಭವ್ಯದ್ಧಿಗೆ 
ಗುಣಮಟ್ಟದ ಸಂದರ್ಭೋಚಿತ ಕಾರ್ಯಕ್ರಮಗಳ ಕೊರತೆ. 


- ಸಾಮಾಜಕ ಕಳಂಕ ಮತ್ತು ವಿಶೇಷಚೇತನ ಮಕ್ಕಳ ಬಣ್ಣೆ ಇರುವ 
ತಪ್ಪು ತಿಳುವಳಕೆಯ ಕಾರಣದಿಂದ ಭಾಗವಹಿಸುವಿಕೆಯನ್ನು 
ನಿರಾಕರಿಸುವುದರಿಂದ ಸಾಮಾಜಕ ಕೌಶಲಗಳ ಕೊರತೆ. 


p ಆಟ/ದೈಹಿಕ ದೃಢತೆಯ ಚಟುವಟಕೆಗಳಲ್ಲ ತೊಡಗಿಕೊಳ್ಳಲು 
ಅವಕಾಶ ಇಲ್ಲದೇ ಇರುವುದು ಮತ್ತು ದೈಹಿಕ ಚಟುವಟಕೆಯ 
ಕೊರತೆಯುಂದಾಗಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ 
ಸಮಸ್ಯೆಗಳು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


25 


26 


ನಮ್ಯ ಕಾರ್ಯಕ್ರಮ 


ನಮ್ಮ ಕಾರ್ಯಕ್ರಮ ಹೆಚ್ಚು ಮಗು-ಕೇಂದ್ರಿತವಾಗಿ ಮಾಡಲು. 
ಅಂಗವಿಕಲತೆಯನ್ನು ಹೊಂದಿರುವ ಪ್ರತಿ ಮಗುವಿನ ಕೌಶಲ ಮತ್ತು 
ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಾವು ಚಟುವಟಕೆಗಳಲ್ಲ 
ಮಾರ್ಪಾಟು ಮಾಡುತ್ತೇವೆ. ನಾವು ಸೆನ್ನರ್‌ಅನ್ನು ಹೊಂದಿರುವ 
ಬಾಲ್‌, ನಾನಾ ಗಾತ್ರದ ಬಾಲ್‌ಗಳು ಮತ್ತು ಮಕ್ಷಳ ನೆಚ್ಚಿನ 
ಆಟಕೆಗಳನ್ನು ನಮ್ಮ ಚಟುವಟಕೆಗಳಲ್ಲ ಬಳಸಿಕೊಳ್ಳುತ್ತೇವೆ. ಒಂದು 
ಮಗುವಿನ ಶಕ್ತಿ ಮತ್ತು ಧಾರಣಾಶಕ್ತಿಗೆ ತಕ್ಕಂತೆ ನಾವು ಅಂತರ 
ಮತ್ತು ಕಾರಿಣ್ಯತೆಯನ್ನು ಬದಅಸುತ್ತೇವೆ. ಮಕ್ಕಳು ತಮ್ಮದೇ 
ಆಟಗಳನ್ನು ಆವಿಷ್ಠಾರ ಮಾಡುವಂತೆ ಉತ್ತೇಜನ ನೀಡುತ್ತೇವೆ, 
ಇದರಿಂದ ಅವರ ಕ್ರಿಯಾಶೀಲತೆ ಮತ್ತು ಸಮಸ್ಯೆಯನ್ನು 
ಪರಿಹರಿಸುವ ಕೌಶಲಗಳು ಬೆಳೆಯುತ್ತವೆ. 


ಇವೆಲ್ಲದರ ಜೊತೆಗೆ ಆಟಗಳನ್ನು ಮಾರ್ಪಾಟು ಮಾಡುವ 
ಮೂಲಭೂತ ಅಂಶಗಳ ಕುರಿತು ಶಿಕ್ಷಕರಿಗೆ ತರಬೇತಿಯನ್ನೂ 
ನೀಡುತ್ತೇವೆ. ಕೌಶಲ್ಯಾಧಾರಿತವಾದ ಚಟುವಟಕೆಗಳನ್ನು 
ಒದಗಿಸುವುದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ 
ಕ್ರೀಡಾ ಮಾರ್ಗದರ್ಶಕರ ಮೇಲೆ ಪ್ರಭಾವ ಚೀರುವಂತೆ 
ಪ್ರೋತ್ಸಾಹವನ್ನು ನೀಡುತ್ತೇವೆ. ನಾವು ಪಾಠದ ಯೋಜನೆಗಳನ್ನು 
ಕೂಡ ಅವರಿಗೆ ನೀಡುತ್ತೇವೆ, ಶಿಕ್ಷಕರು ಅವುಗಳನ್ನು ಬಳಕ ಅವರ 
ತರಗತಿಯಲ್ಲ ಜಾರಿಗೆ ತರಬಹುದು. ಕಾಲಕ್ರಮೇಣ ಎಲ್ಲ ಮಕ್ಕಳೂ 
ಕ್ರೀಡಾ ಕಾರ್ಯಕ್ರಮಗಳಕಲ್ಲ ಭಾಗವಹಿಸಲು ಇದು ಸಾಕಷ್ಟು 
ರೀತಿಯಲ್ಲ ಸಹಾಯವಾಯುತು. 


ನಮ್ಮ ಕಾರ್ಯಕ್ರಮವು ವಿಶೇಷವಾಗಿ ಮಾರ್ಪಡಿತ ದೈಹಿಕ ಶಿಕ್ಷಣ 


(Adopted Physical Education)ದ ಮೇಲೆ ರೂಪಿತವಾದು- 
ದಾಗಿದೆ. ಇದು ಅಂಗ-ವಿಕಲತೆಯನ್ನು ಹೊಂದಿರುವ 
ಕಲಕಾರ್ಥಿಗೆ ಅತ್ಯಂತ ಎಚ್ಚರಿಕೆಯಿಂದ ವಿನ್ಯಾಸಗೊಳಸಲಾದ 
ದೈಹಿಕ ಶಿಕ್ಷಣದ ಬೋಧನಾ ಕಾರ್ಯಕ್ರಮವನ್ನು 
ಅಭಿವೃದ್ಧಿಪಡಿಸುವ, ಜಾರಿಗೊಆಸುವ ಮತ್ತು ಮೇಲ್ವಚಾರಣೆ 
ನಡೆಸುವ ಕಲೆ ಮತ್ತು ವಿಜ್ಞಾನವಾಗಿದೆ. 


ನಾವು ಗುರುತಿಸಿದ ಅಂತರಗಳನ್ನು ಆಧರಿಸಿ ನಮ್ಮ ವಾರ್ಷಿಕ ಕ್ರೀಡೆ 
ಮತ್ತು ಆಟವನ್ನು ಆಧರಿಸಿದ ಶಿಕ್ಷಣ ಕಾರ್ಯಕ್ರಮವನ್ನು ರೂಪಿಸಲು 
'ತಸಿ' ಕಾರ್ಯಕ್ರಮದ ಸಿದ್ದಾಂತವನ್ನು ಅನುಸರಿಸುತ್ತೇವೆ. 


ಪಠ್ಯಕ್ರಮ 


ಅಂಗವಿಕಲತೆ ಮತ್ತು ಬೆಳವಣಿಗೆ ಕೊರತೆಗಳನ್ನು ಎದುರಿಸುತ್ತಿರುವ 
ಮಕ್ಷಳ (ಬೌದ್ಧಿಕ ಮತ್ತು ಚಲನಶೀಲತೆ ಎರಡೂ ಇರುವ) ಮತ್ತು 
ಅಂಗವಿಕಲತೆ ಇಲ್ಲದೇ ಇರುವ ಮಕ್ಷಳ ಅಗತ್ಯಗಳನ್ನು ಗಮನದಲ್ಲ 
ಇಟ್ಟುಕೊಂಡು ನಾವು ಸಮಗ್ರ ಸ್ಲರೂಪದ ಕ್ರೀಡೆ ಮತ್ತು ಆಟವನ್ನು 
ಆಧರಿಸಿದ ಶಿಕ್ಷಣ ಕಾರ್ಯಕ್ರಮಗಳನ್ನು ಸಿದ್ದಪಡಿಸುತ್ತೇವೆ. 
ಘುಟ್‌ಬಾಲ್‌, ಬಾಸ್ನೆಬ್‌ಬಾಲ್‌ ಮತ್ತು ಅಧ್ಗೀಟ್‌ನ೦ತಹ ಕ್ರೀಡೆಗಳಲ್ಲ 
ಮೂಲಭೂತವಾದ ಚಲನಾ (ಬೆಳವಣಿಗೆಗೆ ಸಂಬಂಧಿಸಿದ) 
ಕೌಶಲಗಳನ್ನು ಅಭಿವೃದ್ಧಿಪಡಿಸುವ ಕಡೆಗೆ ಮತ್ತು ಸಮಸ್ಯೆಗಳನ್ನು 
ಪರಿಹರಿಸುವ, ವಿಮರ್ಶಾತ್ಮಕವಾಗಿ ಯೋಚನೆ ಮಾಡುವ 
ಮುಂತಾದ ಜೀವನದ ವಿಕಸನ ಕೌಶಲಗಳು ಹಾಗೂ ತಂಡ 
ಕಾರ್ಯ, ಆತ್ಕವಿಶ್ವಾಸ ಮತ್ತು ಅನುಭೂತಿಯಂತಹ ಸಾಮಾಜಕ 
ಕೌಶಲಗಳ ಮೂಲಕ ಸಮಾಜದಲ್ಲ ಪರಿಣಾಮಕಾರಿಯಾಗಿ 
ಭಾಗಿಯಾಗುವ ಕಡೆಗೆ ಈ ಕಾರ್ಯಕ್ರಮ ಹೆಚ್ಚು ಗಮನವನ್ನು 
ಕೇಂದ್ರೀಕರಿಸುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಮಕ್ಷಳು ಕ್ರೀಡೆಯಲ್ಲ ತೊಡಗಿಕೊಂಡ ಬಳಕ ಅಥವಾ ಆಟದ 
ಕಲಾಪವು ಮುಗಿದ ನಂತರ ಅವರಲ್ಲನ ಧಾರಣಾ ಶಕ್ತಿ ಹೆಚ್ಚಿರುವುದು 
ಹಾಗೂ ತರಗತಿಯಲ್ಲ ಏಕಾಗ್ರತೆಯಿಂದ ಇರುವುದು ಕಳೆದ ಕೆಲ 
ವರ್ಷಗಳ ಅವಧಿಯಲ್ಲಿ ಗಮನಕ್ಕೆ ಬಂದಿದೆ ಮತ್ತು ಈ ಬಗ್ಗೆ 
ಶಿಕ್ಷಕರಿಂದಲೂ ಅಭಿಪ್ರಾಯಗಳು ಬಂದಿವೆ. ಇದಕ್ಕೆ ಪೂರಕವಾಗಿ 
ಪ್ರಸ್ತಾಪ ಮಾಡಬಹುದಾದ ಒಂದು ಕಥೆ ಎಂದರೆ ಅದು ಜಟ್ಟುವಿನದ್ದು. 
ಆತನಲ್ಪ ಹೆಚ್ಚದ ಸಹಿಷ್ಠುತೆ ಹಾಗೂ ಅರಿವಿನ ಬೆಳವಣಿಗೆ. ಆರಂಭದಲ್ಪ 
ಆತ ನಾಚಿಕೆಯ ಮುದ್ದೆಯಂತಿದ್ದ. ಆಟಗಳಲ್ಲ ಸಕ್ರಿಯವಾಗಿ 
ಭಾಗಿಯಾಗಲು ಹಿಂಜರಿಯುತ್ತಿದ್ದ. ಆದರೆ ಕೇವಲ ಆರು ತಿಂಗಳ 
ಅವಧಿಯಲ್ಲ ಆತನಲ್ಲ ಅಗಾಧವಾದ ಬದಲಾವಣೆ ಕಾಣಿಸಿತು. ಬಟ್ಟು 
ಘುಟ್‌ಬಾಲ್‌ ಆಟವನ್ನು ಇನ್ನಿಲ್ಲದಂತೆ ನೆಚ್ಚಿಕೊಂಡು ಬಟ್ಟ. ಆಟದ 
ಅವಧಿಗಾಗಿ ಕುತೂಹಲದಿಂದ ಕಾಯುತ್ತಿದ್ದ. ಇದರೊಂದಿಗೆ ಆತನ 
ಅರಿವಿನ ಕೌಶಲವೂ ಸುಧಾರಿಸಿತು. ಇತ್ತೀಚೆಗೆ ಆತ ರೂಬಕ್‌ 
ಕ್ಯೂಬ್‌ನ ಒಂದು ಭಾಗವನ್ನು ಪರಿಹರಿಸುವ ಮೂಲಕ ನಮ್ಮನ್ನೆಲ್ಲ 
ಅಚ್ಚರಿಗೊಳಸಿದ. ಆತನ ಆತ್ಮವಿಶ್ರಾಸ ಮತ್ತು ಸಾಮಾಜಕ 
ಕೌಶಲಗಳಕಲ್ಪ್ಲ ಅಸಾಧಾರಣ ರೀತಿಯಲ್ಲ ಬೆಳವಣಿಗೆ ಕಂಡಿತ್ತು. ಠಗ 
ಬಟ್ಟು ಇಡೀ ಕ್ಯೂಬ್‌ನ್ನು ಪರಿಹರಿಸುವ ಗುರಿ ಹೊಂದಿದ್ದಾನೆ. 


WN \ 


ತರಬೇತುದಾರ 


ಸಾರವತ್ತಾದ ಪಠ್ಯಕ್ರಮದಷ್ಟೇ ಮಹತ್ವದ ಸಂಗತಿ ಎಂದರೆ ಅದು 
ಶಿಕ್ಷಕರು ಅಥವಾ ಮಾರ್ಗದರ್ಶಕರು ನಿರ್ವಹಿಸುವ ಪಾತ್ರ. ಕ್ರೀಡಾ 
ಮಾರ್ಗದರ್ಶಕರು ಅಳವಡಿಸಿಕೊಂಡಂತೆ ನಾವು ಯುವ ಕ್ರೀಡಾ 
ಉತ್ಪಾಹಿಗಳನ್ನು ಮತ್ತು ದೈಹಿಕ ಶಿಕ್ಷಕರನ್ನು ತರಬೇತು- 
ಗೊಳಸುತ್ತೇವೆ. ದ್ವಿಮುಖ ಕಅಕಾ ಪ್ರಕ್ರಿಯೆಗೆ ದಾರಿ ಮಾಡಿಕೊಡುವ 
ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಜಾರಿಗೆ ತರಲು ನಾವು ಶಿಕ್ಷಕರು 
ಮತ್ತು ವಿಶೇಷ ಬೋಧಕರ ಜೊತೆಗೆ ನಿಕಟವಾಗಿ ತೊಡಗಿಸಿ- 
ಕೊಳ್ಳುತ್ತೇವೆ. ಒಂದು ಮಗುವಿನ ಜೀವನದಲ್ಲ ಒಬ್ಬ 


ಮಾರ್ಗದರ್ಶಕನ ಪಾತ್ರ ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ 
ಎಂಬುದಕ್ಕೆ ಪ್ರಿಯಾಂಕಾಳ ಕಥೆ ಅತ್ಯುತ್ತಮ ಉದಾಹರಣೆ. ನಮ್ಮ 
ಅಥ್ಲೀಟ್‌ ಆಗಿರುವ ಪ್ರಿಯಾಂಕಾ, ಆಟಸಂ ಸಮಸ್ಯೆ (ಎಎಸ್‌ಡಿ) 
ಇರುವಾಕೆ. ಸ್ವಲ್ಪ ಚಂಚಲ ಪ್ರಭಾವದ ಆಕೆ ಶಿಕ್ಷಕರ ಸಹಾಯ- 
ದೊಂದಿಗೆ ಮಾತ್ರ ಆಟದ ಮೈದಾನಕ್ಕೆ ಬರುತ್ತಿದ್ದಳು. ಶಿಕ್ಷಕರ 
ಬೆಂಬಲವಿಲ್ಲದೇ ಅವಳು ಆಟವನ್ನೇ ಆಡುತ್ತಿರಲಅಲ್ಲ. ಆಕೆಯ 
ಅಗತ್ಯಗಳು. ಆಕೆಯ ಇಷ್ಟದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲು 
ಪ್ರಯತ್ನ ನಡೆಸಿದ ತಂಡ ಆಕೆಯನ್ನು ಸಾಧ್ಯವಾದಷ್ಟು 
ಆರಾಮದಾಯಕವಾಗಿ ಇರುವಂತೆ ಮಾಡಿತು. ಇದರೊಂದಿಗೆ 
ಆಕೆಯಲ್ಲ ತಾನು ಸುರಕ್ಷಿತ ಎಂಬ ಭಾವನೆಯನ್ನು ಹುಟ್ಟು ಹಾಕಿತು. 
ಕ್ರಮೇಣ ಪ್ರಿಯಾಂಕಾ ಆಟವನ್ನು ಇಷ್ಟಪಡಲು ಆರಂಭಸಿದಳು. 
ಈಗಂತೂ ಆಕೆ ಸಣ್ಣಪುಟ್ಟ ಸಹಾಯವನ್ನು ಒಟ್ಟರೆ ಸ್ಟತಂತ್ರವಾಗಿ 
ಆಟ ಮತ್ತು ಇತರ ಚಟುವಟಕೆಗಳಲ್ಲ ತೊಡಗಿಕೊಳ್ಳುತ್ತಾಳೆ. ಆ 
ಮೂಲಕ ಆಕೆ ಕಲಕೆಯಲ್ಲಯೂ ಸುಧಾರಣಿಯನ್ನು 
ಕಂಡುಕೊಂಡಿದ್ದಾಳೆ. ಘುಬಟ್‌ಬಾಲ್‌ನ್ನು ಇಷ್ಟಪಡುವ ಆಕೆಗೆ 
ಚೆಂಡನ್ನು ಕಾಲಲ್ಲಿ ತಳ್ಳಿಕೊಂಡು ಹೋಗುವುದೆಂದರೆ ಅಚ್ಚುಮೆಚ್ಚು. 
ಆ ಕೆಲಸವನ್ನು ಆಕೆ ಪದೇ ಪದೇ ಮಾಡುತ್ತಾಳೆ. 


ಸಂಸ್ಥ ತಿ 


ನಮ್ಮ ವಿಶಿಷ್ಟವಾದ ಸ್ನೇಹಿತರ ಬಳಗದ ವ್ಯವಸ್ಥೆಯಿಂದಾಗಿ ನಾವು 
ಅಂಗವಿಕಲತೆಯನ್ನು ಹೊಂದಿರುವ ಮತ್ತು ಇಲ್ಲದೇ ಇರುವ 
ಮಕ್ಕಳನ್ನು ಜೊತೆಗೆ ಸೇರಿಸುವ ಮೂಲಕ ಅವರಲ್ಲ ಅನುಭೂತಿ 
ಮತ್ತು ಪರಸ್ಪರ ಒಳಗೊಳ್ಳುವ ಪ್ರಕ್ರಿಯೆಯನ್ನು ಬೆಳೆಸಿ ಒಂದು 
ತಂಡವಾಗಿ ಆಟದಲ್ಲ ಭಾಗಿಯಾಗುವಂತೆ ಮಾಡುತ್ತೇವೆ. ಕಡಿಮೆ 
ಕೌಶಲಗಳನ್ನು ಹೊಂದಿರುವ ವಿಶೇಷಚೇತನ ಮಗುವನ್ನು ಹೆಚ್ಚಿನ 
ಕೌಶಲಗಳನ್ನು ಪಡೆದಿರುವ ಅಥವಾ ಕೌಶಲಗಳು ಇಲ್ಲದೇ ಇರುವ 
ಇನ್ನೊಂದು ಮಗುವಿನ ಜೊತೆ ಜೋಡಿಯಾಗಿ ಮಾಡುತ್ತೇವೆ. 
ಇದರಿಂದ ಅವರಿಬ್ದರು ಸ್ನೇಹಿತರಾಗಿ ಭಾಗವಹಿಸಲು ಉತ್ತೇಜನ 
ನೀಡಿದಂತಾಗುತ್ತದೆ. ಉತ್ತಮ ನಿರ್ವಹಣೆಯನ್ನು ತೋರುವ ಮತ್ತು 
ಉತ್ತಮ ತಂಡಕಾರ್ಯವನ್ನು ತೋರಿಸುವ ಪ್ರತಿಯೊಂದು 
'ಸ್ನೇಹಿತರ ಜೋಡಿ'ಗೂ ಹೆಚ್ಚುವರಿ ಆಟದ ಅವಧಿ ನೀಡುವ ಮೂಲಕ 
ಅವರಲ್ಲಿ ಧನಾತ್ಮಕವಾದ ಬಲವರ್ಧನೆ ಮೂಡಿಸಲು ಸಹಾಯ 
ಮಾಡುತ್ತೇವೆ. 


ಮಕಳು ಹೇಗೆ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು. ನೆರವಿಗೆ 
ನಿಲ್ಲುವುದನ್ನು ಮಾಡುತ್ತಾರೆ ಎಂಬುದನ್ನು ವಾವು ಗಮನಿಸಿದ್ದೇವೆ. 
ಅದು ಕೇವಲ ಆಟದ ಮೈದಾನದಲ್ಲ ಮಾತ್ರವಲ್ಲ. ಅದರಾಚೆಗೂ 
ಕೂಡ. ಎಲ್ಲರನ್ನೂ ಒಳಗೊಳ್ಳುವ ಸಂಸ್ಕೃತಿ ಮತ್ತು ಸಮಾಜವನ್ನು 
ಕಟ್ಟಲು ಇದು ಉತ್ತೇಜನಕಾರಿ ಆರಂಭ. ಇದಕ್ಕೆ ಉದಾಹರಣಿಯಾಗಿ 
ನೀಡಬಹುದಾದ ಗೆಳತನ ಎಂದರೆ ಧ್ರುವ ಮತ್ತು ಅಮಾನ್‌ 
ಅವರಿಬ್ಬರದ್ದು. ಅವರು ಬದಲಾವಣಿಯ ಶಕ್ತಿಯಲ್ಲ ಭರವಸೆ ಮತ್ತು 
ನಂಬಕೆ ಇರುವಂತೆ ಮಾಡಿದ್ದಾರೆ. ಮೆದುಳುವಾತ (ಸೆರೆಬ್ರಲ್‌ 
ಫಾಲ್ತ)ದ ಸಮಸ್ಯೆಯನ್ನು ಹೊಂದಿರುವ ಅಥ್ಲೀಟ್‌ ಧ್ರುವ್‌ಗೆ 
ಅಮಾನ್‌ ಯಾವತ್ತೂ ಛೇಡಿಸುತ್ತಿದ್ದ. ಇದು ಅವನಿಗೆ ತುಂಬ ಕರಿಕರಿ 
ಉಂಟು ಮಾಡುತ್ತಿತ್ತು. ನಾವು ನಮ್ಮ ಗೆಳೆಯರ ಬಳಗ ವಿಧಾನದಲ್ಲ 
ಅವರಿಬ್ಬರನ್ನು ಜೋಡಿಯನ್ನಾಗಿ ಮಾಡಿ ಮತ್ತು ಅವರಿಬ್ಬರೂ 
ರಚನಾತ್ಮಕವಾದ ಕೆಲಸದಲ್ಲ ತೊಡಗಿಕೊಳ್ಳಲು ಸಹಾಯ 
ಮಾಡಿದೆವು. ಅದಕ್ಕೆ ಉತ್ತೇಜನವನ್ನೂ ನೀಡಿದೆವು. 


ಕಾಲಕ್ರಮೇಣ ಧ್ರುವ್‌ ಆಟದ ಮೈದಾನದಲ್ಲ ಮಾತ್ರವಲ್ಲ 
ಅದರಾಚೆಗೂ ಅಮನ್‌ ಜೊತೆ ಗೆಳೆತನವನ್ನು ಬೆಳೆಸಿಕೊಂಡ. 


ಧ್ರುವ್‌ನ ಕೈ ಮತ್ತು ಕಣ್ಣಿನ ನಡುವಿನ ಸಮನ್ಷಯದಲ್ಪ ಸುಧಾರಣೆ 
ಕಾಣಿಸಿಕೊಂಡಿತು. ಭರವಸೆಯೂ ಇಮ್ಮಡಿಗೊಂಡಿತು. 


ಕಳೆದ ಕೆಲವು ವರ್ಷಗಳಂ೦ದ ನಾವು ನಡೆಸುತ್ತಿರುವ ಕಾರ್ಯಕ್ರಮದ 
ಮೇಲ್ವಚಾರಣಿ ಮತ್ತು ಮೌಲ್ಯಮಾಪನ ಮಾಡುವ ಮೂಲಕ ನಮ್ಯ 
ಮಕ್ಕಳಲ್ಲ ಈ ಕೆಳಗಿನ ಬೆಳವಣಿಗೆಯನ್ನು ಗಮನಿಸಿದ್ದೇವೆ: 


° ಪರಾನುಭೂತಿ ಮತ್ತು ಮನಸ್ಸಿತಿ- ಎಲ್ಲರನ್ನೂ ಒಳಗೊಳ್ಳುವ 
ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೂಡಿಕೊಳ್ಳುವ ಮೂಲಕ 
ಶೇ.೨8ರಷ್ಟು ನಮ್ಮ ಮುಖ್ಯವಾಹಿನಿಂಶು ಮಕಳು 
ಪರಾನುಭೂತಿಯನ್ನು ತೋರಿಸಿದ್ದಾರೆ. 


* ಪ್ರಮುಖ ಬೆಳವಣಿಗೆಯ ಮೈಲುಗಲ್ಲುಗಳ ಮೇಲನ ಪ್ರಗತಿ- 
ಪರಸ್ಪರ ಸಮನ್ಪಯ ಮತ್ತು ಕುಶಾಗ್ರತೆಯಲ್ಲ /ಚುರುಕುತನದಲ್ಲ 
ನಮ್ಮ ಮಕ್ಕಳು ಶೇ.42ರಷ್ಟು ಸುಧಾರಣೆಯನ್ನು ತೋರಿಸಿದ್ದಾರೆ 
ಹಾಗೂ ಕಳೆದ ಕೆಲವು ವರ್ಷಗಳಲ್ಲ ಅವರ ಶಕ್ತಿ ಮತ್ತು 
ದೃಢತೆಯಲ್ಲಯೂ ಶೇ.38ರಷ್ಟು ಹೆಚ್ಚಳ ಕಂಡುಬಂದಿದೆ. 


« ಫುಟ್‌ಬಾಲ್‌, ಬಾಸ್ನೆಬ್‌ಬಾಲ್‌ ಮತ್ತು ಅಧ್ಲೀಟ್‌ನಲ್ಲ 
ಸರಾಸರಿಯಾಗಿ ಶೇ.62ರಷ್ಟು ಮಕ್ಕಳು ಕ್ರೀಡಾ ಕೌಶಲಗಳನ್ನು 
ಪ್ರದರ್ಶಿಸಿದ್ದಾರೆ. ಇದರ ಪ್ರಮಾಣವು 5ರ ಮಾಪನದಲ್ಲ 1.5 
ಅಂಕಗಳ ಏರಿಕೆಯಾಗಿದೆ. 


* ಸಂಖ್ಯೆ ಮತ್ತು ಬಣ್ಣಗಳನ್ನು ಗುರುತಿಸುವುದು ಮತ್ತು ದಿನನಿತ್ಯ 
ಬಳಸುವ ವಸ್ತುಗಳನ್ನು ಗುರುತಿಸುವಂತಹ ಶೈಕ್ಷಣಿಕ 
ಕೌಶಲಗಳಲ್ಲ ಅಧಿಕ ಧಾರಣಾ ಶಕ್ತಿಯನ್ನು ಮಕ್ನಳು 
ಪ್ರದರ್ಶಿಸಿರುವುದನ್ನು ನಮ್ಮ ಶೇ.85ರಷ್ಟು ಶಿಕ್ಷಕರು ನಾವು 
ನಡೆಸಿದ ಸಮೀಕ್ಷೆಯ ಮೂಲಕ ಕಂಡುಕೊಂಡಿದ್ದಾರೆ. 


ಸಾಂಕ್ರಾಮಿಕ ಪಿಡುಗು ಮತ್ತು ಅರ್ಹತೆಯ ಕಿಡಿಯ ಹುಟ್ಟು 


ಆಟ ಮತ್ತು ಕ್ರೀಡೆಯ ಬಣ್ಣಿ ನಾವು ಯೋಚನೆ ಮಾಡುತ್ತಲೇ 
ಹೊರಾಂಗಣದ, ಮೈದಾನದ ಮತ್ತು ನಿಸರ್ಗದ ಚಿತ್ರಗಳು ನಮ್ಮ 
ಮನಸ್ಸಿನಲ್ಲ ಮೂಡುತ್ತವೆ. ಕೋವಿಡ್‌ ನಮ್ಮ ಜೀವನವನ್ನು 
ಬುಡಮೇಲು ಮಾಡಿದಾಗ-ಲಾಕ್‌ಡೌ್‌ನ್‌ ಮತ್ತು ಅದರ 
ನಿರ್ಬಂಧಗಳು, ಸಾಮಾಜಕ ಅಂತರಗಳು ಮತ್ತು ಶಾಲೆಗಳು ಬಂದ್‌ 
ಆಗಿರುವುದು- ಇದರಿಂದಾಗಿ ನಾವು ಬಂಧಿಯಾದೆವು. ನಮಗೆ 
ದೈಹಿಕ ಚಟುವಟಕೆಗಳೇ ಇಲ್ಲದಂತಾಯಿತು. ಅಂಗವಿಕಲರಿಗಂತೂ 
ಬದುಕು ಇನ್ನಷ್ಟು ದುಸ್ತರವಾಯಿತು. ಇದರಿಂದಾಗಿ ಬೊಜ್ಜು. 
ಹೃದಯದ ಸಮಸ್ಯೆ, ಏಕಾಗ್ರತೆಯ ಕೊರತೆ, ಸಮನ್ವಯದ ಕೊರತೆ, 
ಅಸ್ಪಸ್ಪತೆ ಮತ್ತು ಶಕ್ತಿಯ ಕೊರತೆಯಂತಹ ಸಮಸ್ಯೆಗಳು 
ಕಾಣಿಸಿಕೊಂಡವು. ಇದರ ಜೊತೆಗೆ, ಲಾಕ್‌ಡೌನ್‌ನ ಸಂದರ್ಭದಲ್ಲ 
ಕಲಕಾ ಪ್ರಕ್ರಿಯೆಯಲ್ಲ ಕಾಣಿಸಿಕೊಂಡ ಹಠಾತ್‌ ಮತ್ತು ಅನಿರೀಕ್ಷಿತ 
ಬದಲಾವಣಿಗಳಂದಾಗಿ ಮಕ್ಕಳ ಮೇಲೆ ಮಾತ್ರವಲ್ಲ ಅವರ ಪಾಲಕರ 
ಮೇಲನ ಹೊರೆಯೂ ಜಾಸ್ಸಿಯಾಲಯುತು. ಹೊಸ ರೀತಿಯ 
ಸ್ಥಿರತೆಯನ್ನು ರೂಪಿಸಬೇಕಾದ ಅಗತ್ಯವಿತ್ತು. ಸಾಂಕ್ರಾಮಿಕ ರೋಗ 
ನಮ್ಮ ಮುಂದಿನ ಸವಾಲುಗಳನ್ನು ಇನ್ನಷ್ಟು ಬಯಲು ಮಾಡಿತು. 
ಇನ್ನೊಂದು ರೀತಿಯಲ್ಲ ಹೇಳಬೇಕೆಂದರೆ, ಎಲ್ಲರನ್ನೂ ಒಳಗೊಳ್ಳುವ 
ಶಿಕ್ಷಣದ ಬಕ್ಕಟ್ಟನ ಬಗ್ಗೆ ದೃಷ್ಟಿ ಹಾಲಯುಸಬೇಕಾದ ಅಗತ್ಯವನ್ನು 
ಪುನರುಭಚ್ಛರಿಸಿತು. ಅದು ಈ ಕೆಳಗಿನ ಸಂಗತಿಗಳನ್ನು ಕಡ್ಡಾಯವಾಗಿ 
ಮಾಡಿತು. 


A >] 


p ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಸುಲಭಸಾಧ್ಯವಾದ 
ಖೋಧನಾ-ಕಅಕಾ ಸಾಮದ್ರಿಗಳು (ಟಎಲ್‌ಎಂಗಳು). 


f ರಚನಾತ್ಮಕ ಮತ್ತು ಮಾರ್ಪಡಿತ ಕಡಿಮೆ ವೆಚ್ಚದ, ಆಟವನ್ನು 
ಆಧರಿಸಿದ ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳು. 


ಕೇಂದ್ರದಲ್ಲ ನಮ್ಮ ಮಕ್ಕಳ ಸೌಖ್ಯವನ್ನು ಗಮನದಲ್ಲಟ್ಟುಕೊಂಡು 
ನಾವು ಒಂದು ಆನ್‌ಲೈನ್‌ ದೈಹಿಕ ಶಿಕ್ಷಣ ಕಾರ್ಯಕ್ರಮವನ್ನು 
ಅಭವೃದ್ಧಿಪಡಿಸಿದ್ದೇವೆ. ಇದು ದೈಹಿಕ ಹಾಗೂ ಮಾನಸಿಕ ಸೌಖ್ಯದ 
ಮೇಲೆ ಹೆಚ್ಚು ಗಮನ ನೀಡುವ ಮತ್ತು ಬೆಳವಣಿಗೆಯಲ್ಲ ಆಗುವ ನಷ್ಟ 
ಮತ್ತು ಆಟದ ಮೂಲಕ ಒತ್ತಡವನ್ನು ಕಡಿಮೆ ಮಾಡುವ ಎಬಲಅಟ 
ಸ್ಪಾರ್ಕ್‌ (ಅರ್ಹತೆಯ ಕಡಿ) ಎಂಬ ಹೆಸರಿನ ಬಾಲ್ಯದ ಶಿಕ್ಷಣದ 
ಕಾರ್ಯಕ್ರಮದ ಜೊತೆ ಸಂಯೋಜನೆಗೊಂಡಿದೆ. 


ಎಬಲಟ ಸ್ಪಾರ್‌ ಎಲ್ಲರನ್ನೂ ಒಳಗೊಳ್ಳುವ. ಡಿಜಟಲ್‌ ಆಟ ಹಾಗೂ 
ಸೌಖ್ಯ ಕಾರ್ಯಕ್ರಮವಾಗಿದ್ದು. ಯೋಗ ಮತ್ತು ವಿಮೋದ ಆಧಾರಿತ 
ಕ್ರೀಡೆ ಹಾಗೂ ದೈಹಿಕ ಶಿಕ್ಷಣದ ಚಟುವಟಕೆಗಳ ಮೂಲಕ ಒಬ್ಬಾರೆ 
ದೈಹಿಕ ಮತ್ತು ಮಾನಸಿಕ ದೃಢತೆಯನ್ನು ವೃದ್ಧಿಸುವುದರ ಕಡೆಗೆ 
ಹೆಚ್ಚನ ಗಮನವನ್ನು ನೀಡಲಾಗುತ್ತದೆ. ಇದನ್ನು ವಿಶೇಷವಾಗಿ 
ಸೀಮಿತ ಅಥವಾ ತುರ್ತಿನ ಬೆಳವಣಿಗೆ ಕೌಶಲಗಳಲೊಂದಿಗೆ 3ರಿಂದ 
14 ವರ್ಷ ವಯಸ್ಸಿನ ವಿಶೇಷಚೇತನ ಮಕ್ಕಳಗೆ ಒದಗಿಸಲಾಗುತ್ತದೆ. 


ಇಂತಹ ಕಾರ್ಯಕ್ರಮದಲ್ಲ ಎಲ್ಲ ಮಕ್ಕಳನ್ನು ಹೇಗೆ ತೊಡಗಿಸಿ- 
ಕೊಳ್ಳುವುದು ಎಂದು ಯೋಚಿಸುವ ಸಂದರ್ಭದಲ್ಲ ನಾವು ಈ 
ಪ್ರಶ್ನೆಯನ್ನು ಕೇಳಕೊಂಡೆವು: ಮಕ್ಕಳ ಕೌಶಲಗಳ ಮಟ್ಟವನ್ನು 
ಪೂರೈಸುವ ದೈಹಿಕ ಚಟುವಟಕೆಗಳು ಮತ್ತು ಅನುಭವಗಳನ್ನು 
ನಾವು ಹೇಗೆ ವಿನ್ಯಾಸಗೊಳಸಬಹುದು? ನಮ್ಮ ಕ್ರೀಡಾ 
ಮಾರ್ಗದರ್ಶಕರ ತಂಡವು ವಿಕಸನ ಕೌಶಲಗಳನ್ನು ಸಣ್ಣ ಸಣ್ಣ 
ಹಾಗೂ ಸಾಧಿಸಬಹುದಾದ ಕೌಶಲಗಳಾಗಿ ವಿಂಗಡಿಸಿ ಅನೇಕ 
ದೈಹಿಕ ಚಟುವಟಕೆಗಳನ್ನು ರೂಪಿಸಿದರು. ಇದು ವಿನೋದವನ್ನು 
ಒದಗಿಸುವುದು ಮಾತ್ರವಲ್ಲದೆ ಮನಸ್ಸು-ಹೃದಯ-ದೇಹವನ್ನು 
ತೊಡಗಿಸಿಕೊಳ್ಳುವಂತಿರಬೇಕು. 


ಮಕ್ಕಳ ಮನೆಗಳಲ್ಲರುವ ವಾಸ್ತವ ಪರಿಸ್ಥಿತಿಗಳಗೆ ತಕ್ಕಂತೆ 
ಚಟುವಟಕೆಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿತ್ತು. ಬಹಳಷ್ಟು 
ಮನೆಗಳಲ್ಲ ಸಂಪನ್ಮೂಲಗಳು ತಕ್ಷಣಕ್ಕೆ ಲಭ್ಯವಿರುವುದಿಲ್ಲ. ವಾವು 
ವಿಶೇಷಚೇತನ ಮಕ್ಕಳಗೆ ವ್ಯಕ್ತಿ ನಿರ್ದಿಷ್ಟವಾದ ವಿಧಾನವನ್ನು ಮತ್ತು 
ಮಾರ್ಪಾಡು ಮಾಡಲಾದ ಪಾಠಗಳನ್ನು ಒದಗಿಸಿದೆವು. 
ಪ್ರತಿಯೊಂದು ಚಟುವಟಕೆಯೂ ಕೂಡ ಸಮಾನಮನಸ್ನ್ಥರ 
ನೇತೃತ್ವದ ವಿಡಿಯೋ ಪ್ರದರ್ಶನ. ಪಾಠದ ಯೋಜನೆ ಮತ್ತು 
ದೃಶ್ಯದ  ಸುಳವಿನ ಕಾರ್ಡ್‌ಗಳನ್ನು ಒಳಗೊಂಡಿರುತ್ತದೆ. 
ವಿಡಿಯೋದಲ್ಲ ನಾವು ಪ್ರತಿಯೊಂದು ಚಟುವಟಕೆಯೂ ಜೀವನಕ್ಕೆ 
ಪ್ರಸ್ನುತವಾಗಿದೆ ಎನ್ನುವುದನ್ನು ತೋರಿಸಲು ಅದನ್ನು ಸಂದರ್ಭಕ್ಕೆ 
ತಕ್ಕಂತೆ ರೂಪಿಸಿದ್ದೇವೆ. ಜೊತೆಗೆ ವಿಡಿಯೋಗಳಗೆ ದೃಶ್ಯ 
ಉತ್ತೇಜಕಗಳನ್ನು ಮತ್ತು ಆತ್ಮೀಯವಾದ ಧ್ವನಿ ಬಲವರ್ಧನೆಯನ್ನು 
ನೀಡಿದ್ದೇವೆ. ಒಟ್ದಾರೆ ವಿಷಯಗಳು ಆಪ್ತವಾಗಿ ಮತ್ತು ವಾಸ್ತವಕ್ಕೆ 
ಹತ್ತಿರವಾಗಿರುವಂತೆ ಮಾಡಲು ಇದನ್ನು ಅಳವಡಿಸಿಕೊಂಡಿದ್ದೇವೆ. 


ಶಿಕ್ಷಕ-ತರಬೇತಿ ಮಾದರಿಯಾಗಿ ಈ ಕಾರ್ಯಕ್ರಮವನ್ನು 
ಮೊದಲಗೆ ಪಾಲಕರೊಂದಿಗೆ ಮತ್ತು ನಂತರ ಶಾಲೆಯಲ್ಲ 
ಆರಂಭಸುವ ಮೂಲಕ, ಇದನ್ನು ಆನ್‌ಲೈನ್‌ ರೂಪದಲ್ಲ ಹೇಗೆ 
ದೈಹಿಕ ಶಿಕ್ಷಣವನ್ನು ನೀಡಬಹುದು ಎಂಬುದನ್ನು ಅರ್ಥ 


[28 ನೀ 


ಮಾಡಿಕೊಳ್ಳಲು ನಮಗೆ ಅವಕಾಶ ನೀಡಿತು. ಶಿಕ್ಷಕರು ಮತ್ತು 
ಪಾಲಕರು ಒಂದೇ ಕೇಂದ್ರದಲ್ಲ ಬಳಕೆಗೆ ಸಿದ್ಧವಿರುವ 
ಸಂಪನ್ಯೂಲಗಳೊಂದಿಗೆ ಆಟವನ್ನು ಪ್ರತಿ ದಿನದ ಕಅಕೆಯನ್ನಾಗಿ 
ಮಾಡುವಲ್ಲ ಠ ಕಾರ್ಯಕ್ರಮವು ಯಶಸ್ವಿಯಾಗಿದೆ. 


ಈ ಅವಧಿಯಲ್ಲ ಪಾಲಕರೇ ಪ್ರಾಥಮಿಕ ಶಿಕ್ಷಕರಾಗಿದ್ದಾಗ 
ಮನೆಯಲ್ಲ ಮಕ್ಕಳ ಕಲಕೆಯನ್ನು ಮುಂದುವರಿಸಲು ಅವರಿಗೆ 
ಟೂಲ್‌ಕಿಟ್‌ಗಳನ್ನು ನೀಡಲಾಯುತು. ಎಲ್ಲಕ್ಕಿಂತ ಮುಖ್ಯವಾಗಿ ಇದು 
ಮಕ್ಕಳ ದಿನನಿತ್ಯದ ಕೆಲಸವನ್ನು ಮುಂದುವರಿಸಲು ಕೂಡ ಅವಕಾಶ 
ಒದಗಿಸಿತು. ಯಾಕೆಂದರೆ ಇದು ಮಕ್ಕಳ ಬೆಳವಣಿಗೆಗೆ ಸಂಬಂಧಿಸಿದ 
ಕೌಶಲಗಳಲ್ಲ ಪ್ರಗತಿಯನ್ನು ಸಾಧಿಸಲು ಅತ್ಯಂತ ಮುಖ್ಯವಾಗಿತ್ತು. 


ಮುಂಬೈನ ಜೈ ವಕೀಲ್‌ ಶಾಲೆಯ ಶ್ರೀಮತಿ ಪ್ರಿಯಾಂಕ 
ಗಂಗೋಡಿಯಾ ಅವರು ಈ ಅಭಿಪ್ರಾಯವನ್ನು ನಮ್ಯೊಂದಿಗೆ 
ಹಂಚಿಕೊಂಡಿದ್ದಾರೆ. "ನಮ್ಮ ಶಿಕ್ಷಕರು ನಿಜಕ್ಸೂ ವಿಡಿಯೋಗಳನ್ನು 
ಮೆಚ್ಚಿಕೊಂಡರು. ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ 
ಸುಲಭವಾಗಿತ್ತು ಮತ್ತು ಮಾಡಲೂ ಸರಳವಾಗಿದ್ದವು. ಆನ್‌ಲೈನ್‌ 
ಕ್ಲಾಸ್‌ಗಳಲ್ಲಯೂ ಈ ಚಟುವಟಕೆಗಳು ಸಾಕಷ್ಟು ಸಹಾಯ 
ಮಾಡಿದವು ಎಂಬುದು ಎಲ್ಲ ಶಿಕ್ಷಕರ ಅಭಿಪ್ರಾಯವಾಗಿತ್ತು. ನಮ್ಮ 
ವಿದ್ಯಾರ್ಥಿಗಳು ತಮ್ಮ ಕೌಶಲಗಳನ್ನು ಇನ್ನಷ್ಟು ಸುಧಾರಿಸಿಕೊಳ್ಳಲು 
ಇದು ಅತ್ಯಂತ ಸಹಾಂಶು ಮಾಡಿತು. ಎಎಸ್‌ಡಿಂಯನ್ನ್ನು 
ಹೊಂದಿರುವ ನಮ್ಮ ವಿದ್ಯಾರ್ಥಿಗಳಗೆ ಸ್ಸ್ಥೂಲಚಲನಾ 
ಚಟುವಟಕೆಗಳು ಹೆಚ್ಚು ಸಹಾಯಕವಾದವುಗಳು ಎಂಬುದನ್ನು 
ನಮ್ಯ ಶಿಕ್ಷಕರು ತಿಆದುಕೊಂಡಿದ್ದಾರೆ.” 


ನಾವು ಕಅತಿದ್ದೇನು 
ಕ್ರಿಯೆಯ ಮೂಲಕ ಮನಸ್ಥಿತಿಯನ್ನು ಬದಅಸುವುದು 


[od ಕಾರ್ಯಕ್ರಮವನ್ನು ಆರಂಭಸುವ ಸಂದರ್ಭದಲ್ಲ ಪಾಲಕರು 
ಮತ್ತು ಶಿಕ್ಷಕರು ತಮ್ಮ ಮಕ್ಷಳ ಸುರಕ್ಷತೆಯ ಬಣ್ಣೆ ಅನುಮಾನ ಮತ್ತು 
ಭಯವನ್ನು ಹೊಂದಿದ್ದರು ಹಾಗೂ ಅವರ ಸಾಮರ್ಥ್ಯಗಳ 
ಬಗ್ಗೆಯೂ ಸಂಶಯಗಳದ್ದವು. ನಮ್ಮ ಕಾರ್ಯಕ್ರಮದಲ್ಲ ಮಕ್ಕಳು 
ಭಾಗವಹಿಸಲು ಆರಂಭಸಲು ಸುಮಾರು ಆರು ತಿಂಗಳುಗಳು ಕಳೆದ 
ಬಳಕ, ನಮ್ಮ ಚಟುವಟಕೆಯಲ್ಲ ಭಾಗಿಯಾಗುವಂತೆ ಪಾಲಕರು 
ಮತ್ತು ಶಿಕ್ಷಕರನ್ನು ಆಹ್ಹಾನಿಸಿದೆವು. ಈ ಚಟುವಟಕೆಗಳಲ್ಲ ನಾವು 
ಮಕ್ಕಳನ್ನು ಸೇರಿಸಿಕೊಂಡು ನೆಗೆಯುವುದು ಅಥವಾ ಬಾಲ್‌ಗಳನ್ನು 
ಎಸೆಯುವುದು ಮುಂತಾದವನ್ನು ಮಾಡಿದೆವು. ಬಹುತೇಕ 
ಸಂದರ್ಭಗಳಲ್ಪ ಮಕ್ಷಳು ಈ ಚಟುವಟಕೆಯಲ್ಲ ಸಕ್ರಿಯವಾಗಿ 
ಭಾಗವಹಿಸಿದರಾದರೂ ಅವರ ಪಾಲಕರು ಮತ್ತು ನರಸಂಬಂಧಿ 
ಸಮಸ್ಯೆ ಇರುವ ವಯಸ್ಸ್ಥರು ಮಾಡಲು ಸಾಧ್ಯವಾಗಲಲ್ಲ. ಇದರಿಂದ 
ನಾವು ಕಅತ ಪಾಠವೇನೆಂದರೆ, ವಿಶೇಷಚೇತನ ಮಕ್ಕಳ ಮಿತಿಗಳ 
ಬದ್ಧೆ ಗಮನ ಹರಿಸುವುದಕ್ಕಿಂತ ಅವರ ಸಾಮರ್ಥ್ಯಗಳ ಬಗ್ಗೆ ಗಮನ 
ಹರಿಸುವುದು ಉತ್ತಮ ಎಂದು. 


ವಿಶೇಷಚೇತನ ಮಕ್ಕಳ ಬೆಳವಣಿಗೆಗಾಗಿ ಅವರ ಸುಧಾರಣೆಗಾಗಿ 
ಕೆಲಸ ಮಾಡುವ ಹೆಚ್ಚನ ಶಾಲೆಗಳು ಮತ್ತು ಕೇಂದ್ರಗಳು ಕೇವಲ 
ಚಿಕಿತ್ಸಾ ಮಾದರಿಯ ಬಣ್ಣೆ ಮಾತ್ರ ಹೆಚ್ಚನ ಗಮನ ಹರಿಸುತ್ತಿದ್ದವು. 
ಮಾತಿಗೆ ಸಂಬಂಧಿಸಿದ ಚಿಕಿತ್ಲೆ, ವೃತ್ತಿಗೆ ಸಂಬಂಧಿಸಿದ ಚಿಕಿತ್ಸೆ, 
ಅಂಗಸಾಧನೆ ಚಿಕಿತ್ಸೆ ಅಥವಾ ಬರವಣಿಗೆ ಚಿಕಿತ್ರೆ ಹೀಗೆ ಅನೇಕ 
ರೀತಿಯ ವೈಯಕ್ತಿಕ ಚಿಕಿತ್ಸೆಗಳಲ್ಲ ಮಕ್ಕಳು ಭಾಗಿಯಾಗಿರಬಹುದು. 
ಈ ಎಲ್ಲ ಚಿಕಿತ್ಸೆಗಳ ಮಹತ್ವದ ಬಣ್ಣೆ ನಮಗೆ ತಿಆದಿದ್ದರೂ ಕೂಡ 


ಇವುಗಳಲ್ಲ ತೊಡಗಿಕೊಳ್ಳಲು ಮಕ್ಕಳಗೆ ಸಮಯ ಹಿಡಿಯುತ್ತಿತ್ತು 
ಮತ್ತು ಕ್ರಮೇಣ ಅವು ಬೇಸರ ತರಿಸುತ್ತಿತ್ತು ಅಥವಾ ಅವರಲ್ಲ ಆತಂಕ 
ಹುಟ್ಟಕೊಳ್ಳುತ್ತಿತ್ತು. ಈ ಕ್ರೀಡೆ ಮತ್ತು ದೈಹಿಕ ಚಟುವಟಕೆಗಳು 
ಮಕ್ಕಳು ತಮ್ಮನ್ನು ತಾವು ಖುಷಿಯಿಂದ ತೊಡಗಿಸಿಕೊಳ್ಳಲು 
ಸಹಾಯ ಮಾಡುವುದು ಮಾತ್ರವಲ್ಲದೆ ಚಿಕಿತ್ಸಕ ಗುಣವನ್ನೂ 
ಹೊಂದಿರುತ್ತವೆ. ಮೂರಕ್ಕೂ ಅಧಿಕ ವರ್ಷಗಳಂದ ನಾವು 
ಮಕ್ಷಳೊಂದಿಗೆ ಕೆಲಸ ಮಾಡಿದ ಬಳಕ ನಮ್ಮ ಪಾಲುದಾರ ಶಾಲೆಗಳ 
ಶಿಕ್ಷಕರು ಕೂಡ ಈಗ ಕ್ರೀಡೆಯಲ್ಲ ಮಕ್ಕಳು ಶಾಮೀಲಾಗುವಂತೆ 
ಉತ್ತೇಜನ ನೀಡುತ್ತಿರುವುದು ವಿಶೇಷವಾಗಿದೆ. 


Wee | 


ಆಟದ ಮೂಲಕ ಸಾಮಾಜಕ-ಭಾವನಾತ್ಕಕ ಮತ್ತು ದೈಹಿಕ ಸೌ್ಯ್ಯುದ 
ಮಹತ್ತ್ವ 


ಮಕ್ಷಳು ಯಾವತ್ತೂ ಆಟವೆಂದರೆ ಬುಷಿಯುಂದ ಕುಣಿದಾಡುತ್ತಾರೆ. 
ಆ ತುಡಿತ ಸಹಜ ಹಾಗೂ ಸಾಮಾನ್ಯ. ಅದು ಆನ್‌ಲೈನ್‌ ಇರಲ 
ಅಥವಾ ಮೈದಾನದಲ್ಲರಅ ದೈಹಿಕ ಕಸರತ್ತುಗಳು ಯಾವತ್ತೂ 
ಖುಷಿಯ ಸಂಗತಿಗಳಾಗಿವೆ. ಪ್ರತಿಯೊಂದು ಚಟುವಟಕೆಯನ್ನು 
ಆರಂಭಸುವುದಕ್ಲೂ ಮುನ್ನ ವಸ್ತುಗಳನ್ನು ಜೋಡಿಸಿ ಇಡುವುದು. 
ಅಂತರವನ್ನು ಅಳೆಯುವುದು ಮತ್ತು ಸ್ಥಳದ ಅಧ್ಯಯನ 
ಮಾಡುವುದು ಮಕ್ಕಳಗೆ ಯಾವತ್ತೂ ವಿನೋದದ ಸಂಗತಿ ಮತ್ತು 
ಅವರ ಕುತೂಹಲವನ್ನು ಹೆಚ್ಚಿಸುತ್ತದೆ. ಚಟುವಟಕೆಗಳಗಾಗಿ 
ಸಂಪನ್ಮೂಲಗಳನ್ನು ಸಂಘಟಸುವ ಪ್ರಕ್ರಿಯೆಯಲ್ಲ ಪಾಲಕರು 
ಹೇಳದ್ದೇನೆಂದರೆ, "ನನ್ನ ಮಗು ಈಗ ತನ್ನ ಸುತ್ತಅನ ಸಂಗತಿಗಳ 
ಬಣ್ಣೆ ಹೆಚ್ಚು ಜಾಗೃತನಾಗಿದ್ದಾನೆ: ಇದು ಅವನಿಗೆ ನಿಧಿಯನ್ನು 
ಹುಡುಕಿದಂತೆ" 


ಕೃತಜ್ಞತೆಗಳು: 
Ku 


ಎಲ್ಲರನ್ನೂ ಒಳಗೊಳ್ಳುವ ಶಿಕ್ಷಣದಲ್ಲ ಕ್ರೀಡೆ ಮತ್ತು ಆಟದ ಪಾತ್ರ 


ರಾಷ್ಟ್ರೀಯ ಶಿಕ್ಷಣ ಸೀತಿ (ಎನ್‌ಇಪಿ) 2೦೭೦ರಲ್ಲ ವಿವರಿಸಿರುವಂತೆ 
ಕ್ರೀಡಾ ಸಮದ್ರತೆ ಎಲ್ಲಾ ಪಠ್ಯಕ್ರಮಗಳ ಅಧ್ಯಾಪನಶಾಸ್ತ್ರದ 
ಇನ್ನೊಂದು ವಿಧಾನವಾಗಿದ್ದು. ಅದು ದೈಹಿಕ ಚಟುವಟಕೆಗಳಗೆ 
ಪೂರಕವಾಗಿದೆ. ಇದರಲ್ಲ ಕ್ರೀಡೆ. ಆಟ ಮತ್ತು ಸಹಯೋಗ, ಪ್ರ- 
ಪ್ರಚೋದನೆ, ಶಿಸ್ತು. ತಂಡವಾಗಿ ಕೆಲಸ ಮಾಡುವುದು. ಜವಾಬ್ದಾರಿ 
ಇತ್ಯಾದಿ ಬೆಳವಣಿಗೆಯ ಕೌಶಲಗಳಗೆ ಸಹಾಯವಾಗುವಂತಹ 
ಅಧ್ಯಾಪನ ಕ್ರಮಗಳು ಸೇರಿವೆ. 


ಎಲ್ಲರನ್ನೂ ಒಳಗೊಳ್ಳುವುದಕ್ಕೆ ಒತ್ತು ನೀಡುವ ವಿಷಯದೊಂದಿಗೆ 
ಕಾರ್ಯಕ್ರಮಗಳನ್ನು ವಿನ್ಯಾಸ ಮಾಡುವುದರಿಂದ ಎಲ್ಲರನ್ನೂ 
ಒಪ್ಪಿಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ವಾತಾವರಣವನ್ನು 
ನಿರ್ಮಿಸಲು ಸಾಧ್ಯವಾಗುತ್ತದೆ. ಇದರಿಂದಾಗಿ ಶಾಲೆಗಳಲ್ಲ ಮತ್ತು 
ಸಮುದಾಯಗಳಲ್ಲ ದೈಹಿಕವಾಗಿ ಸಕ್ರಿಯರಾಗಿರಲು 
ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಂತಾಗುತ್ತದೆ. 


ನಮ್ಮ ಕಾರ್ಯಕ್ರಮಗಳ ಮೂಲಕ ಅಂಗವಿಕಲತೆ ಇಲ್ಲದೇ ಇರುವ 
ಮಕ್ಕಳು ಕೂಡ ಅಂಗವಿಕಲತೆ ಹೊಂದಿರುವ ಮಕ್ಕಳೊಂದಿಗಿನ ತಮ್ಮ 
ನಡವಳಕೆಯನ್ನು ಬದಲಸಿ ಅವರ ನಡುವೆ ಇರುವ ಅಂತರಗಳನ್ನು 
ಕಡಿಮೆ ಮಾಡುತ್ತೇವೆ. ಇದರ ಜೊತೆ ಜೊತೆಗೆ ಅಂಗವಿಕಲತೆ 
ಉದ್ದೀಪನ ಅಭ್ಯಾಸಗಳ ಮೂಲಕ ವಿಶೇಷಚೇತನ ಮಕ್ಷಳಲ್ಪ ದೈಹಿಕ 
ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು 
ಮಾಡುತ್ತೇವೆ. 


ನಮ್ಮ ಕಾರ್ಯಕ್ರಮಗಳು ಶಿಕ್ಷಕರು, ಪಾಲಕರು ಮತ್ತು ಪಾಲನೆ 
ಮಾಡುವವರು, ಕಲಅಕೆಯಲ್ಲ ಪೂರಕವಾಗುವಂತೆ ಆಟದ ಹಾಗೂ 
ಕ್ರೀಡೆಯ ಸದ್ಗುಣಗಳನ್ನು ಪರಿಚಯಿಸಲು ಮನಸ್ಥಿತಿಯನ್ನು 
ಬದಲಸಿಕೊಳ್ಳಬೇಕು ಮತ್ತು ತಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು 
ಎನ್ನುವ ಕಡೆಗೆ ನಾವು ಗಮನವನ್ನು ನೀಡುತ್ತೇವೆ. ಎಲ್ಲರನ್ನೂ 
ಒಳಗೊಳ್ಳುವ ಸಂಸ್ಕೃತಿಯನ್ನು ಪೋಷಿಸಲು ಅವರಿಗೆ ಬೆಂಬಲವನ್ನು 
ನೀಡುತ್ತೇವೆ. 


ನಮ್ಮ ಮಕ್ಕಳಾದ ಆದಿತ್ಯ ಮತ್ತು ಸೋನಿ ನಮ್ಮಲ್ಲ ಅತೀವವಾದ 
ಭರವಸೆ ಮತ್ತು ಉಲ್ಲಾಸವನ್ನು ತುಂಬುತ್ತಾರೆ ಮತ್ತು ಅವರು ಇತರ 
ವಿದ್ಯಾರ್ಥಿಗಳಗೆ ಸ್ಪೂರ್ತಿಯ ಸೆಲೆಗಳಾಗಿದ್ದಾರೆ. ಬೌದ್ದಿಕ 
ವಿಕಲತೆಯನ್ನು ಹೊಂದಿರುವ ನಮ್ಮ ಪಾಲುದಾರ ಶಾಲೆಯ 
(ಬುಷ್ಣೂ ಕಲ್ಯಾಣ ಸಂಘ) ಈ ಇಬ್ಬರು ವಿದ್ಯಾರ್ಥಿಗಳು ಪ್ಲೆಷಲ್‌ 
ಒಲಂಪಿಕ್‌ ಭಾರತ್‌ ನಡೆಸುವ ರಾಷ್ಟ್ರೀಯ ಘುಬ್‌ಬಾಲ್‌ ಶಿಬರಕ್ಷೆ 
ಆಯ್ದೆಯಾಗಿದ್ದರು ಮತ್ತು ಭಾರತದ ರಾಷ್ಟ್ರೀಯ ತಂಡದ 
ಭಾಗವಾಗುವ ಅವಕಾಶವನ್ನು ಪಡೆದಿದ್ದರು ಎಂಬುದು ಗಮನಾರ್ಹ 
ಸಂಗತಿ. 


(ಲೇಖನದಲ್ಲ ಮಕ್ಕಳ ಹೆಸರನ್ನು ಬದಲಸಲಾಗಿದೆ) 


ಈ ಲೇಖನವನ್ನು ಬರೆಯಲು ಮಾರ್ಗದರ್ಶನ ಮತ್ತು ವಿವರಗಳನ್ನು ನೀಡಿ ಸಹಾಯ ಮಾಡಿದ ಉಮೋಯಾ ಸ್ಟೋರ್ಟ್‌ನ ಸಂಸ್ಥಾಪಕರಾದ ಆದಿತ್ಯ ಕೆ.ವಿ. 
ಅವರಿಗೆ ಲೇಖಕರು ಕೃತಜ್ಞತೆ ಸೂಚಿಸಲು ಬಯಸಿದ್ದಾರೆ. ಅಂಗವಿಕಲತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳಲ್ಲ ಜೀವನದ ಕೌಶಲಗಳನ್ನು ಬೆಳೆಸಲು ಕ್ರೀಡೆ 
ಹಾಗೂ ಶಿಕ್ಷಣದ ಶಕ್ತಿಯನ್ನು ತುಂಬುವ ಗುರಿಯೊಂದಿಗೆ ಆದಿತ್ಯ ಅವರು ಉಮೋಯಾ ಸ್ಟೋರ್ಟ್ಸ್‌ಅನ್ನು ಸ್ಥಾಪಿಸಿದ್ದಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅನುಬಂಧಗಳು 

(). 19೨5ರಲ್ಲ ಸ್ಥಾಪಿಸಲಾದ ಖುಷ್ಣೂ ವೆಲ್‌ಫೇರ್‌ ಸೊಸ್ಯೆಟ ಹರ್ಯಾಣದ ಗುರ್ಗಾಂವ್‌ ಮೂಲದ ಎನ್‌ಜಟಓಿ. ಇದು ಮಾನಸಿಕ ಹಾಗೂ ಬಹು ವೈಕಲ್ಯತೆಯನ್ನು 
ಹೊಂದಿರುವ ಮಕ್ಕಳು, ತರುಣರು ಮತ್ತು ದೊಡ್ಡವರಿಗೆ ಶಿಕ್ಷಣವನ್ನು ನೀಡುವ, ಪುನರ್ವಸತಿಯನ್ನು ಒದಗಿಸುವ ಮತ್ತು ಅವರ ಒಟ್ಟಾರೆ ಬೆಳವಣಿಗೆಗಾಗಿ 
ಬಹುವಿಧದ ಸೇವೆಗಳನ್ನು ನೀಡುತ್ತದೆ. 


(i). ಉಮೋಯಾ ಸ್ಫೋರ್ಟ್ಸ್‌ ನವದೆಹಆಲಯಲ್ಲರುವ ಲಾಭ-ರಹಿತ ಸಂಸ್ಥೆಯಾಗಿದೆ. ಅಂಗವಿಕಲತೆ ಇರುವ ಮತ್ತು ಇಲ್ಲದೆ ಇರುವ ಮಕ್ಕಳ ಸಮಗ್ರ ಅಭವೃದ್ಧಿ ಈ 
ಸಂಸ್ಥೆಯ ಧ್ಯೇಯವಾಗಿದೆ. ಈ ಮಕ್ಕಳ ಬದುಕನ್ನು ಸಮೃದ್ಧಗೊಳಸಲು ಅಗತ್ಯವಿರುವ ಜೀವನ ಕೌಶಲಗಳನ್ನು ಒದಗಿಸುವುದು ಮತ್ತು ಕ್ರೀಡೆ ಹಾಗೂ 
ಆಟವನ್ನು ಆಧರಿಸಿದ ಶಿಕ್ಷಣ ಕಾರ್ಯಕ್ರಮಗಳ ಮೂಲಕ ಶಾಲೆ ಮತ್ತು ಸಮುದಾಯಗಳಲ್ಲ ಎಲ್ಲರನ್ನು ಒಳಗೊಳ್ಳುವ ಸಂಸ್ಕೃತಿಯನ್ನು ಬೆಳೆಸುವುದು ಇದರ 
ಮುಖ್ಯ ಉದ್ದೇಶವಾಗಿದೆ. 


ಖುಷ್ಣೂ ಸಿಂಗ್‌ ಅವರು ಉಮೋಯಾ ಸ್ಟೋರ್ಟ್ಸ್‌ನಲ್ಲ ಸಲಹೆಗಾರರು ಹಾಗೂ ಬೆಂಬಅಗರು ಮತ್ತು ಸಾಮಾಜಕ 
ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುವವರು. ಕೆ-12 ಆರಂಭಕ ಹಂತದ £ರTh ನವೋದ್ಯಮಗಳ ಹಿನ್ನೆಲೆಯನ್ನು 
ಹೊಂದಿರುವ ಅವರು ಕಾರ್ಯಕ್ರಮ/ಬೋಧನಾ ವಿನ್ಯಾಸದಲ್ಲ. ವಿಷಯಗಳನ್ನು ರೂಪಿಸುವುದರಲ್ಲ ಮತ್ತು ಸಂವಹನದಲ್ಲ 
ತಜ್ಞರಾಗಿದ್ದಾರೆ. ಪ್ರಸ್ತುತ ಹವ್ಯಾಸಿಯಾಗಿ ಕೆಲಸ ಮಾಡುತ್ತಿರುವ ಅವರು, ಯುವ ಸಾಮಾಜಕ ಉದ್ಯಮಿಗಳು ಹಾಗೂ 
ಸ್ರಯಂಸೇವಕರಿಗೆ ಪ್ರರೂಪಾತ್ಮ್ಥಕ ಹಾಗೂ ಒಳಗೊಳ್ಳುವ ಕಅಕೆಯಾಗಿ £ರTch ಬಳಸುವ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದಾರೆ. 
ಅವರನ್ನು khushboo@umoyasports.com ಇಮೇಲ್‌ ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆ.ಸಿ. 


